ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುತೆ ರಹಿತ ಪ್ರಶ್ನೆ 
ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1377(1564) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಸ್‌. ರವಿ(ಸ್ನಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: 6$Tಬಗ್ಗೆ 


(ಅ) ಪ್ರಸ್ತುತ ಕೇ೦ದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾಗಿರುವ 6ST ಪರಿಹಾರ ಮೊತ್ತವೆಷ್ಟು; 


(ಆ) ಸರಕು ಮತ್ತು ಸೇವಾ ತೆರಿಗೆ (67) ನಷ್ಟ ಪರಿಹಾರದ ಅಲಭ್ಯತೆಯಿಂದಾಗಿ 
ಉಂಟಾಗಿರುವ ಆದಾಯ ಕೂರತೆ ಎಷ್ಟು; 


(ಇ) GST ಸೆಸ್‌ ಹಾಗೂ ವಿಶೇಷ ರೂಪದ ಸಾಲ ಪಡೆಯುವ ಬಗ್ಗೆ ಸರ್ಕಾರ ಯಾವ 
ವಿಧಾನವನ್ನು ಆಯ್ತೆ ಮಾಡಿಕೊಂಡಿದೆ; ಇದರಲ್ಲಿ ಎಷ್ಟು ಸಾಲ ಪಡೆಯುವ ಉದ್ದೇಶ 
ಹೊಂದಿದೆ; ಇದಕ್ಕೆ ಪಾವತಿಸಬೇಕಾದ ಬಡ್ಡಿದರ ಎಷ್ಟು; ಇದರಿಂದ ಬಂದ ಹಣವನ್ನು 
ಸರ್ಕಾರ ಯಾವ ಉದ್ದೇಶಕ್ಕೆ ಬಳಸಿಕೊಳ್ಳಲು ತೀರ್ಮಾನಿಸಲಾಗಿದೆ ಹಾಗೂ ಇದರಿಂದ ಆಗುವ 
ಅಮುಕೂಲಗಳೇಮು; 


(ಈ) ಸಾಲ ಪಡೆದಲ್ಲಿ ಈ ಸಾಲದ ಮೇಲಿನ ಬಡ್ಡಿಯನ್ನು ಸರ್ಕಾರ ತನ್ನ ಯಾವ 
ಸಂಪನ್ನೂಲದಿಂದ ಪಾವತಿಸಬೇಕಾಗುತ್ತದೆ ತಿಳಿಸುವುದು; 


(ಉ) ರಾಜ್ಯ ಸರ್ಕಾರದ ಯಣಭಾರ ಎಷ್ಟು ಲಕ್ಷ ಕೋಟಿಗೆ ಏರಿಕೆಯಾಗಲಿದೆ? ಹಾಗೂ ಈಗ 
ಹಾಲಿ ಇರುವ ಯಣಭಾರ ಎಷ್ಟು? 


